ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1597 (1738) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ನಾಗರಾಜ್‌ (ಸ್ಥಳೀಯಸಂಸ್ಥೆಗಳಕ್ನೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ವಿಷಯ: ಬಿಳಿಗಿರಿರಂಗನ ಬೆಟ್ಟಿದ ಬೈಲೂರು ಅರಣ್ಯದಲ್ಲಿ ಬಿದಿರು ಒಣಗಿರುವ ಬಗ್ಗೆ 


(ಅ) ಬಿ.ಆರ್‌.ಟಿ. (ಬಿಳಿಗಿರಿರಂಗನ ಬೆಟ್ಟ) ಅಭಯಾರಣ್ಯದ ಬೈಲೂರು ವನ್ಯಜೀವಿ ವಿಭಾಗದಲ್ಲಿ 
ನೂರಾರು ಎಕರೆಯಲ್ಲಿ ಬೆಳೆದಿರುವ ಬಿದಿರು ಒಣಗಿ, ಬಿದಿರಕ್ಕಿ ಬಿಟ್ಟಿ, ಅವಸಾನವಾಗುತಿರುವುದು 
ಇಲಾಖೆಯ ಗಮನಕ್ಕೆ ಬಂದಿದೆಯೇ ಒಣಗಿಹೋಗುವ ಈ ಬಿದಿರಿಗೆ ಪರ್ಯಾಯವಾಗಿ ಹೊಸದಾಗಿ 
ಬಿದಿರನ್ನು ಬಿತನೆ ಮಾಡಿ ಬೆಳೆಸಲು ಕ್ರಮ ತೆಗೆದುಕೊಳ್ಳಲಾಗಿದೆಯೇ; 


(ಆ) ಆನೆಗಳ ಪ್ರಮುಖ ಆಹಾರವಾಗಿರುವ ಈ ಬಿದಿರನ್ನು ಹೆಚ್ಚು ಪ್ರದೇಶದಲ್ಲಿ ಬೆಳೆಸಲು ಕ್ರಮ 
ಜರುಗಿಸಲಾಗುವುದೇ ; 


(ಇ) ಒಣಗಿ ನಿಂತಿರುವ ಬಿದಿರಿಗೆ ಮುಂದಿನ ಬೇಸಿಗೆ ದಿನಗಳಲ್ಲಿ ಬೆಂಕಿ ಬಿದ್ದು ಅರಣ್ಯಕ್ಕೆ ಅಪಾಯ 
ಸಂಭವಿಸಬಹುದಾದ ಸ್ಥಿತಿ ಇರುವುದರಿಂದ ಬೆಂಕಿ ಬೀಳದಂತೆ ಮುನ್ನೆಚ್ಚರಿಕೆ ಶಮ 
ತೆಗೆದುಕೊಳ್ಳಲಾಗುವುದೇ? 


